ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1102 
ಸದಸ್ಯರ ಹೆಸರು : ಶ್ರೀ ಹೆಚ್‌.ಎಂ.ರಮೇಶ್‌ ಗೌಡ 
ಉತ್ತರಿಸುವ ದಿನಾಂಕ : 13.03.2020 
ಉತ್ತರಿಸುವ ಸಚಿವರು : ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 
ವಿಕಲಚೇತನರ ಮತ್ತು ಜರಿಯ ದಾಗರಿಕರ "ಸಬಲೀಕರಣ 
ಇಲಾಖಾ ಸಚಿವರು 
ಸಂ ಪಕ್ಷ ಉತ್ತರ 
ಅ) ರಾಜ್ಯದಲ್ಲಿರುವ ಒಟ್ಟು ಅಂಗವಿಕಲರ ಸಂಖ್ಯೆ 201ರ ಜನಗಣತಿ ಪ್ರಕಾರ ತಾಲ್ಲೂಕುವಾರು "ವಿವರ 


ಎಷ್ಟ; (ತಾಲ್ಲೂಕುವಾರು ವಿವರ ನೀಡುವುದು) 


ಇಲ್ಲದಿರುವ ಕಾರಣ ಜಿಲ್ಲಾವಾರು ಮಾಹಿತಿಯನ್ನು 
ಅನುಬಂಧ-1ರಲ್ಲಿ ಒದಗಿಸಿದೆ 


ಯೋಜನೆಗಳು ಜಪವ: (ವಿವರ ನೀಡುವುದು) 


ಇವರುಗಳ ಅಭಿವೈದ್ಧಿಗಾಗಿ ಸರ್ಕಾರ ರೂಪಿಸಿರುವ 


ಸಾಕ ರೂಪಿಸಿರುವ ಯೋಜನೆಗಳ 
ಅನುಬಂಧಥ-2ರಲ್ಲಿ ಒದಗಿಸಿದೆ 


ವಿವರವನ್ನು 


pss ಈ ಭಾ 


a) |ಕ4ಡ 3 ವರ್ಷಗಳಲ್ಲಿ' ಇವರ ಅಭಿವೃದ್ಧಿಗಾಗಿ ಕಳೆದ 3 ವರ್ಷಗಳಲ್ಲಿ ವಕಲಚೀತನರ"` ಅಭಿವೃದ್ಧಿಗಾಗಿ 
ರೂಪಿಸಿರುವ ಯೋಜನೆಗಳಿಗೆ ಸರ್ಕಾರ | ರೂಪಿಸಿರುವ ಯೋಜನೆಗಳಿಗೆ ಸರ್ಕಾರ ನಿಗದಿಪಡಿಸಿ 
ನಿಗದಿಪಡಿಸಿ ಬಿಡುಗಡೆ ಮಾಡಿ ವೆಚ್ಚ ಮಾಡಿರುವ | ಬಿಡುಗಡೆ ಮಾಡಿ ವೆಚ್ಚ ಮಾಡಿರುವ ವಿವರವನ್ನು 
ಮೊತ್ತವೆಷ್ಟು; ಅನುಬಂಧ-3ರಲ್ಲಿ ಒದಗಿಸಿದೆ. 

(ಈ) ನವಕ” "ಅನಷೃದ್ಧಾಗ ಕೇಂದ್ರ ಸರ್ಕಾರ [ಕೇಂದ್ರ ಸರ್ಕಾರರಂಡ ಸುಗಮ್ಮ' `ಭಾರತ" ಅಭಿಯಾನ 
ಅನುದಾನವನ್ನು ನೀಡುತ್ತಿದೆಯೇ; ಹಾಗಿದ್ದಲ್ಲಿ ಯೋಜನೆಯಡಿ ಸರ್ಕಾರಿ ಸಾರ್ವಜನಿಕ ಕಟ್ಟಡಗಳಲ್ಲಿ 
ಕಳೆದ 3 ವರ್ಷಗಳಲ್ಲಿ ಕೇಂದ್ರದಿಂದ ಬಂದ | ವಿಕಲಚೇತನರು ಸುಗಮವಾಗಿ ಚಲಿಸುವಂತೆ “ಅಡೆತಡೆ 
ಅನುದಾನವೆಷ್ಟು?) (ವಿವರ ನೀಡುವುದು) ರಹಿತ ವಾತಾವರಣ ನಿರ್ಮಿಸಲು ಈ ಕೆಳಕಂಡಂತೆ 

ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. 
ಕ್ರ] ವರ್ಷ ಕಟ್ಟಡಗಳ ] ಬಿಡುಗಡೆಯಾದ ' 
ಸಂ. ಸಂಖ್ಯೆ ಅನುದಾನ 
(ರೂ.ಲಕ್ಷಗಳಲ್ಲಿ) 
1 2017-18 — — 
WPCC 20 “Toa 
31 2019-20 27 | 160453 


ಸಂಖ್ಯೆ: ಮಮ 64 ಪಿಹೆಚ್‌ಪಿ 2020 


(ಶಶಿಕಲಾ ಅ. ಹೊಲ) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, 
ವಿಕಲಚೇತನರ, ಹಿರಿಯ ನಾಗರಿಕರ ಸಬಲೀಕರಣ 
ಇಲಾಖಾ ಸಚಿವರು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಹೆಚ್‌.ಎಂ. ರಮೇಶ್‌ ಗೌಡ ಇವರ ಚುಕ್ಕೆಗುರುತಿಲ್ಲದ ಪ್ರಶ್ನೆಸಂಖ್ಯೆ:1102್ಕೆ 
ಅನುಬಂಧ-1 


& 2011ರ ಸಮೀಕ್ಷಿ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿನ ಜಿಲ್ಲಾವಾರು ವಿಕಲಚೇತನರ ಅಂಕಿ-ಅಂಶ 
i y ಸಳ್‌ ಬಹುವಿಧ 
ದೃಷ್ಟಿ ಸ Fp wf deiated | SME ಘಟತ 
ಕ್ರಸಂ | ಜಿಲ್ಲೆಯ ಹೆಸರು | ದೋಷವುಳ್ಳ ಜೋಷವುಳ Re 4 ತಗ ಇ ಅಸ್ವಸ್ಥತೆವುಳ್ಳ ಇತರೆ peal ಒಟ್ಟು 
ವ್ಯಕ್ತಿಗಳು | ವ್ಯಗಳು "| ವ್ಯಿಗಳು is ವ್ಯಕ್ತಿಗಳು ವ್ಯಕ್ತಿಗಳ 
ರ! ಶಿ ಸಂಖ್ಯೆ 
f ಬೆಂಗಳೊರು 
ಸಗರ 83910 78503 | 19732 15176 2707 | 63520 | 10682 | 274230 
2 ಬೆಂಗಳೂರು ಗ್ರಾ 3857 4053 | 4568 1386 314 | 4217 4 
3 ಜೆಳಗಾವಿ i 14349 19615 | 26489 8054 1553 | 14805 
4 ಬಳ್ಳಾರ 8895 12515 | 11997 KW 3770 704 | 9532 
5 ಬೀದರ್‌ 7112 10629 | 10747 2519 488 | 7929 
6 | ವಿಜಾಪುರ 6961 10674 | 10639 3351 si | 7728 
7 | ಬಾಗಲಕೋಟೆ 7128 9767 | 12201 3155 500 | 6725 
8 | ಚಿತ್ರದುರ್ಗ 6196 8976 | 8373 2461 415 | 6589 
91 ಚಿಕ್ಕಮಗಳೂರು ' 4360 4154 | 4947 1579 320 | 3750 
0 | ಚಾಮರಾಜನಗರ 3178 5674 | 4079 1377 325 | 3613 
i [ಥಧಾರಪಾಡ | 6105] OO 38061| 10020 3074 777 | 5988 
12 [ದಕ್ಷಿಣ ಕನ್ನಡ 4094 5717 | S881 3078 1927 | 3702 
3] ದಾವಣಗೆರೆ 7027 10072 | 8760 3127 495 | 8358 
| 14 [more | 12752 19659 | 12485 4066 | 657 | 12948 
15 Aon 3949 5190 | 7079 2014 350 | 4253 
16 |ಹಾಸಸಪ | 5289 7375 | 6907 2360 | 362] 7240 | 
17 | ಹಾವೇರಿ 6203 6829 | 11332 3166 593 | 6053 
8 [ಕೊಡಗು 757 1734 | 1669 720 28 | 1478 
9 | ಕೋಲಾರ 5278 8200 | 732 2295 625 | $732 
20 | ಕೊಪ್ಪಳ 5749 7575 | 99683 2351 495 | 5942 
21 "| ಮೈಸೂರು 12484 17843 | 9812 3792 814 | 11189 
22 | ಮಂಡ್ಯ 7234 8240 | 8848 2625 481 | 5602 
23 | ರಾಯಜೂರು 7785 9555 | 8804 2604 556 | 6990 
| 24 [ಶಿವಮೊಗ್ಗ | 4502 6087 | 6957 2701 582 | 5125 
25 1 ತುಮಕೂರು 10198 14101 | 15260 | 3828 931| 9335 
26 | ಉತ್ತರ ಕನ್ನಡ 3284 4406 | 6047 2184 905 | 3102 
27 | ಉಡುಪಿ 2317 3412 | 3448 1930 1136 | 2507 
28 | ರಾಮನಗರ 3113 4598 | 4850 1466 305 | 2982 
251 ಚಿಕ್ಕಬಳ್ಳಾಪುರ | $45 63] 7051] 275| 609 5388 
30 | ಯಾದಗಿರಿ 4659 6704 | 5716 1590 258 | 4399 
ಒಟ್ಟು 264170 | 326432 | 271982 93974 | 20913 | 246721 | 100013 | 1324205 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರಿ ಶ್ರೀ ಹೆಚ್‌.ಎಂ. ರಮೇಶ್‌ ಗೌಡ ಇವರ ಚುಕ್ಕೆಗುರುತಿಲ್ಲದ 
ಪ್ರಶ್ನೆ ಸಂಖ್ಯೆ; 1102ಕ್ಕೆ ಅನುಬಂಧ-2 


ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಇಲಾಖೆಯಿಂದ ಅನುಷ್ಪಾನಗೊಳಿಸುತ್ತಿರುವ ಯೋಜನೆಗಳು 


ಇಲಾಖೆಯ ಕಾರ್ಯಕ್ರಮಗಳನ್ನು 3 ವಿಭಾಗಗಳಲಿ ವರ್ಗಿಕರಿಸಲಾಗಿದೆ. 


1. ವಿಕಲಚೇತನರಿಗಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳು. 
2. ಹಿರಿಯ ನಾಗರಿಕರಿಗಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳು. 
3. ಸಾಮಾಜಿಕ ಭದ್ರತೆ ಮತ್ತು ರಕ್ಷಣೆ ಕಾರ್ಯಕ್ರಮಗಳು. 


ಇಲಾಖೆಯು ಅನುಷ್ಠಾನಗೊಳಿಸುತ್ತಿರುವ ವಿವಿಧ ಯೋಜನೆಗಳು: 


(ಎ). ಶೈಕ್ಷಣಿಕ:- 


1) ಶ್ರವಣದೋಷವುಳ್ಳ ಮಕ್ಕಳಿಗಾಗಿ ವಸತಿಯುತ ಶಾಲೆಗಳು: 

ಇಲಾಖೆಯಡಿ ಶ್ರವಣದೋಷವುಳ್ಳ ಮಕ್ಕಳಿಗಾಗಿ ಬೆಂಗಳೂರು ನಗರ, ಮೈಸೂರು, ಕಲಬುರ್ಗಿ. 
ಬಳ್ಳಾರಿ, ಬೆಳಗಾವಿ ಜಿಲ್ಲೆಗಳಲ್ಲಿ 5 ಕಿವುಡು ಮಕ್ಕಳ ವಸತಿ ಶಾಲೆಗಳನ್ನು ನಡೆಸಲಾಗುತ್ತದೆ. ಈ ಶಾಲೆಗಳಲ್ಲಿ 
ಮಕ್ಕಳಿಗೆ ಉಚಿತ ವಸತಿ, ಊಟ ಮತ್ತು ಶಿಕ್ಷಣವನ್ನು ನೀಡಲಾಗುತ್ತಿದೆ. pS ಪೈಕಿ ಶ್ರವಣದೋಷವುಳ್ಳ ಹೆಣ್ಣು 
ಮಕ್ಕಳಿಗಾಗಿ ಬೆಳಗಾವಿಯಲ್ಲಿ ಪ್ರತ್ಯೇಕ ವಸತಿ ಶಾಲೆ ಇರುತದೆ. 


2. ಅಂಧ ಮಕ್ಕಳಿಗಾಗಿ ವಸತಿಯುತ ಶಾಲೆಗಳು: 
ಇಲಾಪೆಯಡಿ 4 ಅಂಧ ಮಕ್ಕಳ ವಸತಿ ಶಾಲೆಗಳು ಕಲಬುರ್ಗಿ, ಮೈಸೂರು, ದಾವಣಗೆರೆ ಹಾಗೂ 
ಹುಬ್ಬಳ್ಳಿಯಲ್ಲಿ ನಡೆಸಲಾಗುತ್ತಿದೆ. ಈ ಶಾಲೆಗಳಲ್ಲಿ ದೃಷ್ಟಿದೋಷವುಳ್ಳ ಮಕ್ಕಳಿಗೆ ik ಊಟ, ವಸತಿ ಮತ್ತು 


ಶಿಕ್ಷಣವನ್ನು ನೀಡಲಾಗುತ್ತದೆ. ಈ ಪೈಕಿ ದೃಷ್ಟಿದೋಷವುಳ್ಳ ಹೆಣ್ಣು ಮಕ್ಳಳಿಗಾಗಿ ದಾವಣಗೆರೆಯಲ್ಲಿ ಪ್ರತ್ಯೇಕ 
ವಸತಿ ಶಾಲೆ ಇರುತ್ತದೆ. 


3. ಸರ್ಕಾರಿ ಅನುದಾನಿತ ಶಾಲೆಗಳು 

(ಅ) 1982ರ ರಾಜ್ಯ ಅನುದಾನ ಸಂಹಿತೆಯಡಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ 
ಮೂಲಕ 34 ವಿಶೇಷ ಶಾಲೆ/ ತರಬೇತಿ ಕೇಂದ್ರಗಳನ್ನು ದೈಹಿಕ, ಅಂಧ, ಶ್ರವಣದೋಷ ಹಾಗೂ 
ಬುದ್ದಿಮಾಂದ್ಯ ಮಕ್ಕಳಿಗಾಗಿ ನಡೆಸಲಾಗುತ್ತಿದೆ. ರಾಜ್ಯ bi. ಅನುದಾನವನ್ನು ಜಿಲ್ಲಾ ಪಂಚಾಯತ್‌ 
ಮೂಲಕ ಬಿಡುಗಡೆ "ಮಾಡಲಾಗುತ್ತಿದೆ. 


(ಆ)ಅಂಗವಿಕಲ ಮಕ್ಕಳ ಕೇಂದ್ರೀಕೃತ ವಿಶೇಷ ಶೈಕ್ಷಣಿಕ ಯೋಜನೆ: ಈ ಯೋಜನೆಯಡಿ ಬುದ್ದಿಮಾಂದ್ಯ 
(ಸೆರಬಲ್‌ ಪಾಲಿ, ಆಟಿಸಂ). ದೃಷ್ಟಿದೋಷ, ರ್‌ು ರ್‌ ಮಕ್ಕಳಿಗಾಗಿ ವಸತಿಯುತ ಹಾಗೂ ವಸತಿರಹಿತ 
ಶಾಲೆಗಳು ಸೇರಿದಂತೆ ಒಟ್ಟು 353 ವಿಶೇಷ ಶಾಲೆಗಳು ಸ್ವಯಂ ಸೇನಾ ಸಂಸ್ಥೆಗಳ ಮೂಲಕ ನಡೆಯುತ್ತಿವೆ. 
ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶ್ರವಣದೋಷವುಳ್ಳ “ಹಾಗೂ ದೃಷ್ಟಿದೋಷವುಳ್ಳ ಮಕ್ಕಳ ವಸತಿಯುತ 
ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ಮಗುವಿನ ನಿರ್ವಹಣೆಗೆ ಮಾಹೆಯಾನ ತಲಾ ರೂ.6200/- ರಂತೆ 
ಹಾಗೂ ವಸತಿರಹಿತ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ಮಗುವಿನ ನಿರ್ವಹಣೆಗೆ ಮಾಹೆಯಾನ ತಲಾ 
ರೂ.5200/- ರಂತೆ ಹಾಗೂ ಬುದ್ದಿಮಾಂದ್ಯ 'ಮಕ್ಕಳ ಮಕ್ಕಳ ವಸತಿಯುತ ಶಾಲೆಯಲ್ಲಿ ವ್ಯಾಸಂಗ 
ಮಾಡುತ್ತಿರುವ ಪ್ರತಿ ಮಗುವಿನ ನಿರ್ವಹಣೆಗೆ ತಯಾ ತಜಿ. ರೂ.6800/- ರಂತೆ ಹಾಗೂ. ವಸತಿರಹಿತ 
ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ಮಗುವಿನ ನಿರ್ವಹಣೆಗೆ ಮಾಹೆಯಾನ ತಲಾ ರೂ. 6000/— 
ರಂತೆ ವರ್ಷದಲ್ಲಿ 10 ತಿಂಗಳ ಅವಧಿಗೆ ಅನುದಾನವನ್ನು ಮಂಜೂರು ಮಾಡಲಾಗುತ್ತಿದೆ. ಈ ಅನುದಾನ ನದಲ್ಲಿ 
ಶಿಕ್ಷಕರ ಗೌರವಧನ, ಮಕ್ಕಳ ಆಹಾರ ವೆಚ್ಚ, ಕಟ್ಟಡದ ಬಾಡಿಗೆ ಹಾಗೂ ನಿರ್ವಹಣಾ ವೆಚ್ಚ, ಸಮವಸ್ಸ, 
ವೈದ್ಯಕೀಯ ವೆಚ್ಚ ಹಾಗೂ 'ನಾದಿಲ್ದಾರು ವೆಚ್ಚಗಳು ಒಳಗೊಂಡಿರುತ್ತವೆ. ಫ್‌ 


ಬ 


(ಇ) ಕೇಂದ್ರ ಸರ್ಕಾರದ ದೀನ್‌ದಯಾಳ್‌ ಪುನರ್ವಸತಿ ಯೋಜನೆಯಡಿ 8 ಸ್ವಯಂ ಸೇವಾ ಸಂಸ್ಥೆಗಳ 
ಮೂಲಕ ವಿಶೇಷ ಶಾಲೆ /ವೃತ್ತಿ ತರಬೇತಿ ಕೇಂದ್ರಗಳು ನಡೆಯುತ್ತಿದ್ದು, ಸದರಿ ಶಾಲೆ ಹಾಗೂ ತರಬೇತಿ 
ಕೇಂದಗಳಿಗೆ ಕೇಂದ್ರ ಸರ್ಕಾರದಿಂದ ಶೇ.90ರಷ್ಟು ಅನುದಾನವನ್ನು ಮಂಜೂರು ಮಾಡಲಾಗುತ್ತಿದ್ದು, ಉಳಿದ 
ಶೇ.10ರಷ್ಟು ವೆಚ್ಚವನ್ನು ಸಂಸ್ಥೆಯವರು ಭರಿಸಬೇಕಾಗಿರುತ್ತದೆ. 


4. ಅಂಗವಿಕಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಪ್ರೋತ್ಲಾಹನ ಧನ: 

ಈ ಯೋಜನೆಯಡಿ ಒಂದನೇ ತರಗತಿಯಿಂದ ಸ್ನಾತಕೋತ್ತರ ಪದವಿಯವರೆಗೆ ವ್ಯಾಸಂಗ 
ಮಾಡುತ್ತಿರುವ ಅರ್ಹ ವಿಕಲಚೇತನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿವೇತನವನ್ನು ಆಯಾ ಜಿಲ್ಲಾ ಕಛೇರಿಗಳ 
ಮೂಲಕ ಮಂಜೂರು ಮಾಡಲಾಗುತ್ತಿದೆ. 2001-02ನೇ ಸಾಲಿನಿಂದ ಈ ಯೋಜನೆಯ ಫಲಾನುಭವಿಗಳಿಗೆ 
ಆದಾಯ ಮಿತಿಯಿಂದ ವಿನಾಯಿತಿಗೊಳಿಸಲಾಗಿದೆ. 


5. ಪ್ರತಿಭಾವಂತ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಯೋಜನೆ: 

ಸಾರ್ವತ್ರಿಕ ಪರೀಕ್ಷೆಗಳಲ್ಲಿ ಶೇಕಡ 60 ಕ್ಕಿಂತಲೂ ಹೆಚ್ಚಿನ ಅಂಕಗಳನ್ನು ಪಡೆದ ಪ್ರತಿಭಾನ್ವಿತ 
ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ನೀಡುವ ಯೋಜನೆ ಇದಾಗಿದೆ. ಈ ಯೋಜನೆಯನ್ನು 
2001-02ನೇ ಸಾಲಿನಿಂದ ಬಿ.ಎಡ್‌, ಎಂ.ಎಡ್‌. ಮತ್ತು ಟಿ.ಸಿ.ಹೆಚ್‌. ವಿದ್ಯಾರ್ಥಿಗಳಿಗೂ ವಿಸ್ತರಿಸಲಾಗಿದೆ. 


6. ಉನ್ನತ ಶಿಕ್ಷಣ ಪಡೆಯುವ ವಿಕಲಚೇತನರಿಗೆ ಶುಲ್ಕ ಮರುಪಾವತಿ: 

ಉನ್ನತ ಶಿಕ್ಷಣ ಪಡೆಯುವ ವಿಕಲಚೇತನರಿಗೆ ಎಸ್‌.ಎಸ್‌.ಎಲ್‌.ಸಿ ನಂತರ ಉನ್ನತ ಶಿಕ್ಷಣ, ವೃತ್ತಿ 
ಶಿಕ್ಷಣ, ತಾಂತ್ರಿಕ ಶಿಕ್ಷಣ, ಸ್ನಾತಕೋತ್ತರ, ಔದ್ಯೋಗಿಕ ಶಿಕ್ಷಣಗಳಿಗೆ ನಿಯಮಾನುಸಾರ ಆಯ್ಕೆಯಾಗುವ 
ವಿದ್ಯಾರ್ಥಿಗಳಿಗೆ ಸರ್ಕಾರವು ನಿಗದಿಪಡಿಸಿರುವ ಪರೀಕ್ಷಾ ಶುಲ್ಕ ಬೋಧನಾ ಶುಲ್ಕ, ಪ್ರಯೋಗಾಲಯ ಶುಲ್ಕ, 
ಕ್ರೀಡಾ ಶುಲ್ಕ ಹಾಗೂ ಗಂಥಾಲಯ ಶುಲ್ಕಗಳನ್ನು ಮರುಪಾವತಿಸುವ ಯೋಜನೆಯನ್ನು 2013-14ನೇ 
ಸಾಲಿನಿಂದ ಅನುಷ್ಠಾನಗೊಳಿಸಲಾಗುತ್ತಿದೆ. ಈ ಯೋಜನೆಯಡಿ ಸೌಲಭ್ಯ ಪಡೆಯುವ ವಿದ್ಯಾರ್ಥಿಗಳಿಗೆ 
ಯಾವುದೇ ಆದಾಯಮಿತಿ ಇರುವುದಿಲ್ಲ. ವೈದ್ಯಕೀಯ ಮಂಡಳಿಯವರು ಶಿಫಾರಸ್ತು ಮಾಡಿರುವ 
ವಿಕಲಚೇತನ ಅಭ್ಯರ್ಥಿಗಳು ಮಾತ್ರ ಈ ಯೋಜನೆಯಡಿ ಸೌಲಭ್ಯ ಪಡೆಯಲು ಅರ್ಹರಾಗಿರುತ್ತಾರೆ. 


7. _ಬೈಲ್‌ ಮುದ್ರಣಾಲಯ: 

ದೃಷ್ಟಿದೋಷಪುಳ್ಳ ಮಕ್ಕಳಿಗೆ ಬೇಕಾಗುವ ಬ್ರೈಲ್‌ ಪುಸ್ತಕಗಳನ್ನು ಮುದ್ರಿಸಿ ಸಂಬಂಧಪಟ್ಟ ಅಂಧರ 
ಶಾಲೆಗಳಿಗೆ ಮೈಸೂರಿನಲ್ಲಿರುವ ಬ್ರೈಲ್‌ ಮುದ್ರಣಾಲಯದ ಮೂಲಕ ಉಚಿತವಾಗಿ ಸರಬರಾಜು 
ಮಾಡಲಾಗುತ್ತಿದೆ. 


8. ವಿಶೇಷ ಶಿಕ್ಷಣ ತರಬೇತಿ ಕೇಂದ್ರ ಯೋಜನೆ: 

ದೃಷ್ಟಿದೋಷವುಳ್ಳ ಹಾಗೂ ಶ್ರವಣದೋಪಪವುಳ್ಳ ವಿದ್ಯಾರ್ಥಿಗಳಿಗೆ ಬೋಧಿಸುವ ಶಿಕ್ಷಕರಿಗೆ ವಿಶೇಷ ಶಿಕ್ಷಣ 
ನೀಡಲು ತಲಾ ಒಂದರಂತೆ ವಿಶೇಷ ಶಿಕ್ಷಕರ ತರಬೇತಿ ಕೇಂದ್ರವನ್ನು ಮೈಸೂರಿನಲ್ಲಿ ನಡೆಸುತ್ತಿದ್ದು, ಪ್ರಿ 
ವರ್ಷ ಪ್ರತಿ ಕೇಂದ್ರದಲ್ಲಿ 25 ಪ್ರಶಿಕ್ಷಣಾರ್ಥಿಗಳು ತರಬೇತಿ ಪಡೆಯುತ್ತಿದ್ದಾರೆ. 


9. ಮಾನಸಿಕ ಅಸ್ಪಸ್ಪ, ಸೆರಬ್ರಲ್‌ ಹಾಲ್ತಿ, ಆಟಿಸಂ ಮಕ್ಕಳ ಹಗಲು ಯೋಗಕ್ಷೇಮ ಕೇಂದ್ರಗಳು: 

ಸೆರಬಲ್‌ ಪಾಲ್ತಿ, ಆಟಿಸಂ, ಮಾನಸಿಕ ಅಸ್ವಸ್ಥ ಹಾಗೂ ತೀವ್ರತರದ ಅಂಗವೈಕಲ್ಯತೆ ಹೊಂದಿರುವ 
ಮೂರರಿಂದ 25 ವರ್ಷದ ಒಳಗಿನ ಮಕ್ಕಳಿಗಾಗಿ 02 ಹಗಲು ಯೋಗಕ್ಷೇಮ ಕೇಂದ್ರಗಳನ್ನು ಬೆಂಗಳೂರು 
ನಗರ ಜಿಲ್ಲೆಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ನಡೆಸುತ್ತಿದ್ದು, ಪ್ರಶಿ ಕೇಂದದಲ್ಲಿ 25 ಮಕ್ಕಳನ್ನು 
ದಾಖಲಿಸಲು ಅವಕಾಶವಿದ್ದು, ಪ್ರಕಿ ಮಗುವಿಗೆ ಮಾಸಿಕ ರೂ. 10.000/-ಗಳಂತೆ ವಾರ್ಷಿಕ 25.00 
ಲಕ್ಷಗಳನ್ನು ಮಂಜೂರು ಮಾಡಲಾಗುತ್ತಿದೆ. ಪ್ರತಿ ವಿಭಾಗವಾರು ಹಗಲು ಯೋಗಕ್ಷೇಮ ಕೇಂದಗಳನ್ನು 


ಪ್ರಾರಂಭಿಸಲು ಕ್ರಮಕ್ಕೆಗೊಳ್ಳಲಾಗುತ್ತಿದೆ. 


3 


ಖಿಲ 


(ಬಿ) ಉದ್ಯೋಗ ಮತ್ತು ತರಬೇತಿ: 


1. ವಿಕಲಚೇತನರಿಗೆ ವೃತ್ತಿ ತರಬೇತಿ ಕೇಂದ್ರಗಳು: 

ಈ ಯೋಜನೆಯ ಉದ್ದೇಶವು ವಿವಿಧ ರೀತಿಯ ವಿಕಲಚೇತನರಿಗೆ ವೃತ್ತಿ ತರಬೇತಿಯನ್ನು 
ನೀಡುವುದಾಗಿದೆ. 1982ರ ರಾಜ್ಯ ಅನುದಾನ ಸಂಹಿತೆಯಡಿ 5 ವೃತ್ತಿ ತರಬೇತಿ ಕೇಂದಗಳನ್ನು ರಾಜ್ಯ 
ಸಹಾಯಾನುದಾನದಡಿ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ನಡೆಸಲಾಗುತಿದೆ. ಹಾಗೂ ದಕ್ಷಣ. ಕನ್ನಡ 
ಜಿಲ್ಲೆಯಲ್ಲಿ ಒಂದು ವಾಕ್‌ಶ್ರವಣ ಕೇಂದ್ರವನ್ನು ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ನಡೆಸಲಾಗುತ್ತಿದೆ. ವೃತ್ತಿ 
ತರಬೇತಿ ಕೇಂದ್ರಗಳಲ್ಲಿ ವಿವಿಧ ರೀತಿಯ ವಿಕಲಚೇತನರಿಗೆ ಫಿಟ್ಟರ್‌, ಟರ್ನರ್‌, ಸರಳ ಇಂಜಿನಿಯರಿಂಗ್‌. 
ಬೆತ್ತ ಹಗ್ಗ, ಚಾಪೆ ಹೆಣೆಯುವುದು ಹಾಗೂ ಪ್ಲಾಸ್ಟಿಕ್‌ ಮೌಲ್ಲಿಂಗ್‌ ತರಬೇತಿಯನ್ನು ನೀಡಲಾಗುತ್ತಿದೆ. ಪ್ರತಿ 


ತರಬೇತಿ ಕೇಂದ್ರದಲ್ಲಿ ವಾರ್ಷಿಕ 25 ಫಲಾನುಭವಿಗಳು ತರಬೇತಿ ಪಡೆಯುತ್ತಿದ್ದಾರೆ. 


2. ಅಂಗವಿಕಲ ಹುರುಷ ಹಾಗೂ ಮಹಿಳೆಯರ ವಸತಿನಿಲಯ: 

ಬೆಂಗಳೂರಿನಲ್ಲಿ ಮಹಿಳಾ ಮತ್ತು ಪುರುಷ ಅಂಗವಿಕಲ ನೌಕರರು ಮತ್ತು ಪಶಿಕ್ಷಣಾರ್ಥಿಗಳಿಗೆ 
ಪ್ರತ್ವೇಕವಾದ ಒಂದೊಂದು ವಸತಿ ನಿಲಯವನ್ನು ನಡೆಸಲಾಗುತ್ತಿದೆ. ಪುರುಷರ ವಸತಿ ನಿಲಯದಲ್ಲಿ 50 
ನಿವಾಸಿಗಳು ಹಾಗೂ ಮಹಿಳೆಯರ ವಸತಿ ನಿಲಯದಲ್ಲಿ 50 ನಿವಾಸಿಗಳನ್ನು ದಾಖಲಿಸಲು ಅವಕಾಶವಿದೆ. 


3. ಆಧಾರ ಯೋಜನೆ: 

ವಿಕಲಚೇತನರು ಸ್ವಯಂ ಉದ್ಯೋಗ ಕೈಗೊಂಡು ಜೀವನ ಸಾಗಿಸಲು ಅನುಕೂಲವಾಗುವಂತೆ 
ಆಧಾರ ಎಂಬ ಸಾಲ ಯೋಜನೆಯನ್ನು ಜಿಲ್ಲಾ" ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್‌ನ ಮುಖ್ಯ ಕಾರ್ಯ 
ನಿರ್ವಹಣಾಧಿಕಾರಿಗಳ ನೇತೃತ್ವದಲ್ಲಿ ಜಾರಿಗೊಳಿಸಲಾಗುಿದೆ, ಶಃ "ಯೋಜನೆಯಡಿ ಪ್ರತಿ ಫಲಾನುಭವಿಗೆ 
ರೂ.15,000/-ಗಳ ಮೌಲ್ಯದ” ಕಬ್ಬಿಣದ ಗೂಡಂಗಡಿಯನ್ನು ಉಚಿತವಾಗಿ ಹಾಗೂ ರೂ.20.000/-ಗಳ 
ನಿರ್ವಹಣಾ ಬಂಡವಾಳವನ್ನು ಬಡ್ಡಿ ರಹಿತ ಸಾಲದ ರೂಪದಲ್ಲಿ ನೀಡಲಾಗುತ್ತಿದೆ. 2018-19ನೇ ಸಾಲಿನ 
ಆಯವ್ಯಯ ಭಾಷಣದಲ್ಲಿ 'ಆಜಾರ' ಸ್ವಯಂ ಉದ್ಯೋಗ ಯೋಜನೆಯ ಘಟಕ ವೆಚ್ಚವನ್ನು ಈಗಿರುವ 
ರೂ.೧35ಲಕ್ಷಗಳಿಂದ ರೂ.100 ಲಕ್ಷ ರೋ.ಗಳಿಗೆ ಹೆಚ್ಚಿಸಿ ಇದರಲ್ಲಿ ಶೇ. 50ರಷ್ಟು ಬ್ಯಾಂಕ್‌ ಸಾಲ ಮತ್ತು 
ಶೇ. 50ರಷ್ಟು "ಸಹಾಯಧನ ಒದಗಿಸಲಾಗಿದೆ. 


4. ಗ್ರಾಮೀಣ ಪುನರ್ವಸತಿ ಯೋಜನೆ: 

ಈ ಯೋಜನೆಯನ್ನು ರಾಜ್ಯದ ಎಲ್ಲಾ 30 ಜಿಲ್ಲೆಗಳ 176 ತಾಲ್ಲೂಕುಗಳಲ್ಲಿ ಅನುಷಾ ನ 
ಗೊಳಿಸಲಾಗುತ್ತಿದೆ. ಪ್ರತಿ ಗ್ರಾಮ" ಫೆಂತಯಸಿ ಅಡಿಯಲ್ಲಿ ಐಸ್‌.ಎಸ್‌.ಎಲ್‌.ಸಿ. ಉತ್ತೀರ್ಣ/ ಅನುತ್ತೀರ್ಣರಾದ 
ಸಮರ್ಥ ವಿಕಲಚೇತನರನ್ನು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರೆಂದು ಹಾಗೂ ತಾಲ್ಲೂಕು ಪಂಚಾಯಿತಿ 
ಕಚೇರಿಯಲ್ಲಿ ಸ್ಥಳೀಯ hi ಪದವೀಧರ ವಿಕಲಚೇತನರೊಬ್ಬರನ್ನು ವಿವಿಧೋದ್ದೇಶ ಪುನರ್ವಸತಿ 
ಕಾರ್ಯಕರ್ತರೆಂದು, ಸ್ಥಳೀಯ ನಗರ ಪ್ರದೇಶಗಳಲ್ಲಿ ನಗರ ಘುಸರ್ಜನತಿ ಕಾರ್ಯಕರ್ತರೆಂದು ಮತ್ತು 
ನಿರ್ದೇಶನಾಲಯದಲ್ಲಿ ರಾಜ್ಯ ಸಂಯೋಜಕರನ್ನು' ಗೌರವಧನ ಆಧಾರದ ಮೇಲೆ ನೇಮಕಾತಿ 
ಮಾಡಿಕೊಳ್ಳಲಾಗಿದೆ. ಈ ನಾರ್ಯಕರ್ಷರ ಮಿಕ ವಿಕಲಚೇತನರಿಗೆ ಎಲ್ಲಾ ಸೇವಾ ಸೌಲಭ್ಯಗಳನ್ನು 
ಅವರಿರುವ ಸ್ಥಳೆಗಳಲ್ಲಿಯೇ ವಿಕಲಚೇತನರ ಮೂಲಕವೇ ತಲುಪಿಸಲಾಗುವುದು. 


ಸರ್ಕಾರದ ಆದೇಶ ಸಂಖ್ಯೆ; ಮಮಇ/241/ಪಿಹೆಚ್‌ಪಿ/2019, ದಿನಾಂಕ: 07-02-2020ರಂತೆ 
ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಹಾಗೂ ನಗರ ಪುನರ್ವಸತಿ ಕಾರ್ಯಕರ್ತರುಗಳ 
ಗೌರವಧನವನ್ನು ರೂ.3000/-ಗಳಿಂದ ರೂ.6000/-ಗಳಿಗೆ ಹಾಗೂ ವಿವಿದ್ಧೊದ್ದೇಶ ಪುನರ್ವಸತಿ 
ಕಾರ್ಯಕರ್ತರ ಗೌರವಧನವನ್ನು ರೂ.6000/-ಗಳಿಂದ ರೂ.12,000/-ಗಳಿಗೆ ಹೆಚ್ಚಿಸಿ ಆದೇಶ 
ಹೊರಡಿಸಲಾಗಿದೆ. 


ಜಟ 
5. ಉದ್ಯೋಗಸ್ತ €ಗಸ್ಪ ವಿಕಲಚೇತನ ಮಹಿಳೆಯರಿಗೆ ವಸತಿ ನಿಲಯಗಳು: 
ಅಂಗವಿಕಲ ಉದ್ಯೋಗಸ್ಥ ಮಹಿಳೆಯರಿಗಾಗಿ ಹಾಗೂ ವಿದ್ಯಾರ್ಥಿನಿ/ತರಬೇತಾರ್ಥಿಗಳಿಗೆ ಸ್ವಯಂ 
ಸೇವಾ ಸಂಸ್ಥೆಗಳ ಮೂಲಕ ಜಿಲ್ಲಾ ಕೇಂದ್ರಗಳಲ್ಲಿ 26 ಮಹಿಳಾ ವಸತಿ ನಿಲಯಗಳನ್ನು ನಡೆಸುತ್ತಿದ್ದು, ದರಿ 
ವಸತಿ ನಿಲಯದಲ್ಲಿ ಉದ್ಯೋಗಸ್ಥ ಎಕಲಜೇತನ ಮಹಿಳೆಯರಿಗೆ ಹಾಗೂ ವಿದ್ವಾರ್ಥಿನಿಯೆರಿಗ ವಸತಿ 
ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಈ ವಸತಿ ನಿಲಯದಲ್ಲಿ ವಿದ್ಯಾರ್ಥಿನಿಯರು ಹಾಗೂ ತೆರದೇಕಿಡಾನರಿಗೆ ಉಜಿತ 
ಊಟದ ವ್ಯವಸ್ಥೆಯಿದ್ದು, ಉದ್ಯೋಗಸ್ಥ ಮಹಿಳೆಯರು ಮಾಸಿಕ 800/-ಗಳನ್ನು ಪಾವತಿಸಬೇಕಾಗಿರುತ್ತದೆ. 


ಸಿ. ಸಾಮಾಜಿಕ ಭದತಾ ಯೋಜನೆಗಳು: 


ಸಮಾಜ ಸೇವಾ ಸಂಕೀರ್ಣ: 
ನಿರ್ಗತಿಕ ಬುದ್ದಿಮಾಂದ್ಯ ಪುರುಷರಿಗಾಗಿ ಸಮಾಜ ಸೇವಾ ಸಂಕೀರ್ಣ ಸಂಸ್ಥೆಯು ಬೆಂಗಳೂರಿನಲ್ಲಿ 
ಸರ್ಕಾರದ ವತಿಯಿಂದ ನಡೆಯುತ್ತಿದ್ದು, ಈ ಸಂಸ್ಥೆಯಲ್ಲಿ ಉಚಿತ ಊಟ, ವಸತಿ, ವೈದ್ಯಕೀಯ ಸೌಲಭ್ಯ, 

ಸಂರಕ್ಷಣೆ ಒದಗಿಸಲಾಗುತ್ತಿದೆ. 


2. ಮಂದಮತಿ ಮಹಿಳೆಯರ ಅನುಪಾಲನಾ ಗೃಹ: 

18 ವರ್ಷ ಮೇಲ್ಪಟ್ಟ ನಿರ್ಗತಿಕ ಮಹಿಳಾ ಬುದ್ಧಿಮಾಂದ್ಯರಿಗೆ ಉಚಿತ ಊಟ, ವಸತಿ, ವೈದ್ಯಕೀಯ 
ಸೌಲಭ್ಯ ಮತ್ತು ಸಂರಕ್ಷಣೆ ಒದಗಿಸುವ ಉದ್ದೇಶದಿಂದ ಮಂದಮತಿ ಮಹಿಳೆಯರ ಅನುಪಾಲನಾ ಗೃಹಗಳನ್ನು 
ಬೆಂಗಳೂರು ನಗರ ಹಾಗೂ ಹುಬ್ಬಳ್ಳಿಯಲ್ಲಿ ಇಲಾಖಾವಶಿಯಿಂದ ನಡೆಸಲಾಗುತ್ತಿದೆ. 


3. ಮಾನಸಿಕ ಅಸ್ಪಸ್ಥರಿಗೆ ಮಾನಸ ಕೇಂದಗಳು: 

ಮಾನಸಿಕ ಅಸ್ವಸ್ಥರಿಗಾಗಿ ಬೆಂಗಳೂರು, ಬೆಳಗಾವಿ, ರಾಯಚೂರು, ಬಳ್ಳಾರಿ ಮತ್ತು ಶಿವಮೊಗ್ಗ 
ಜಿಲ್ಲೆಗಳಲ್ಲಿ ಮಾನಸ ಕೇಂದ್ರಗಳನ್ನು ಪ್ರಾರಂಭಿಸಲು ಸರ್ಕಾರ ಮಂಜೂರಾತಿಯನ್ನು ನೀಡಿರುತ್ತದೆ. ರಾಜ್ಯ 
ಉಚ್ಛ ನ್ಯಾಯಾಲಯ ಮತ್ತು ಅಧೀನ ನ್ಯಾಯಾಲಯಗಳಿಂದ ಆದೇಶಿಸಲ್ಲಡುವ se 'ಅಸ್ನಸ್ಟರನ್ನು 
ಹಾಗೂ ರಸೆಗಳಲ್ಲಿ ಓಡಾಡುವ ನಿರ್ಗತಿಕ ಮಾನಸಿಕ ಅಸ್ಪಸ್ಥರನ್ನು ಈ ಕೇಂದ್ರಗಳಲ್ಲಿ ನಿರ್ದಿಷ್ಟ ವೈದ್ಯಕೀಯ 
ಪ್ರಾಧಿಕಾರದ ಆದೇಶದ ಮೇರೆಗೆ ದಾಖಲಿಸಲು ಅವಕಾಶವಿರುತ್ತದೆ. ಈ ಕೇಂದಗಳಲ್ಲಿ ಫಲಾನುಭವಿಗಳಿಗೆ 
ಉಚಿತ ಊಟ, ವಸತಿ, ವೈದ್ಯಕೀಯ ಶುಶ್ರೂಷೆ, ವೈದ್ಯಕೀಯ ಸಲಹೆ(ಕೌನ್ನಲಿಂಗ್‌) ಸೌಲಭ್ಯವನ್ನು 
ನೀಡಲಾಗುತ್ತಿದ್ದು, ಇವು ಅಲ್ಲಾವಧಿ ಕೇಂದ್ರಗಳಾಗಿರುತ್ತವೆ. ಪ್ರಸ್ತುತ ಬೆಂಗಳೂರು ಹಾಗೂ ಬೆಳಗಾವಿ 
ಜಿಲ್ಲೆಗಳಲ್ಲಿ ಮಾತ್ರ ಮಾನಸ ಕೇಂದ್ರಗಳು ನಡೆಯುತ್ತಿವೆ. 


4. ಬುದ್ದಿಮಾಂದ್ಯ ಮಕ್ಕಳ ಹೋಷಕರಿಗೆ ವಿಮಾ ಯೋಜನೆ: 

"ಬುದ್ಧಿಮಾಂದ್ಯ ಮಕ್ಕಳ /ವ್ಯಕ್ತಿಗಳ ತಂದೆ: ತಾಯಿ: ಪೋಷಕರ ವಿಮಾ ಯೋಜ ನೆಯನ್ನು ಭಾರತೀಯ 
ಜೀವ ವಿಮಾ ನಗದ a ಯೋಜನೆಯನ್ನು ಅನುಷ್ಟಾನಗೊಳಿಸಲಾಗುತ್ತಿದ್ದು, ಬುದ್ದಿಮಾಂದ್ಯ 
ಮಕ್ಕಳ/ವ್ಯಕ್ತಿಗಳ ತಂಡೆ:ತಾಯಿ: ಪೋಷಕರು ಮರಣ ಹೆಸಿಂದಿದ ನಂತರ ಬುದ್ಧಿಮಾಂದ್ಯ ಮಕ್ಕಳೆ ಜೀವನ 
ನಿರ್ವಹಣೆಗಾಗಿ ರೂ.20.000/-ಗಳ ಪರಿಹಾರ ಧನವನ್ನು ಕುಟುಂಬದ ನಾಮ ನಿರ್ದೇಶಿತ" ಸದಸ್ಯರಿಗೆ 
ಪಾವತಿಸಲಾಗುತ್ತಿದೆ. 


5. ವಿಕಲಚೇತನ ವ್ಯಕ್ತಿಗಳನ್ನು ಸಾಮಾನ್ಯರು ಮದುವೆಯಾದಲ್ಲಿ ಪ್ರೋತ್ಲಾಹ ಧನ ನೀಡುವ ಯೋಜನೆ: 

ವಿಕಲಚೇತನ ಯುವಕ/ಯುವತಿಯರನ್ನು ವಿವಾಹವಾಗುವ ಸಾಮಾನ್ಯ ಯುವಕ/ ಯುವತಿಯರಿಗೆ 
ನಿರಂತರವಾಗಿ ಮಾಸಿಕ ಆದಾಯ ದೊರಕಿಸಲು ವಿಕಲಚೇತನ ವ್ಯಕ್ತಿಯ ಹೆಸರಿನಲ್ಲಿ ರೂ.50,000/-ಗಳನ್ನು 
ಮದುವೆಯಾದ ಸಾಮಾನ್ಯ ವ್ಯಕ್ತಿ ಹಾಗೂ ವಿಕಲಚೇತನರ ಜಂಟಿ ಹೆಸರಿನಲ್ಲಿ 05 ವರ್ಷದ ಅವಧಿಗೆ 
ಹೂಡಿಕೆಯ ರೂಪದಲ್ಲಿ ನೀಡಿ ಪ್ರೋತ್ಸಾಹ ನೀಡಲು ಹಾಗೂ ಅದರಿಂದ ಬರುವ ಬಡ್ಡಿ ಹಣವನ್ನು 
ಉಪಯೋಗಿಸುವುದು ಹಾಗೂ 05 ವರ್ಷಗಳ ನಂತರ ಠೇವಣಿ ಮೊತ್ತವನ್ನು ವಾಪಸ್ಸು ಪಡೆಯಬಹುದು 
ಅಥವಾ ಮುಂದುವರೆಸಲು ಅವಕಾಶವಿರುತ್ತದೆ. 


ವ 


6. ಅಂಧ ಮಹಿಳೆಯರಿಗೆ ಜನಿಸುವ ಮಕ್ಕಳಿಗೆ ಆರೈಕೆ ಭತ್ಯೆ ಒದಗಿಸುವ ಯೋಜನೆ : 


ಅಂಧ ಮಹಿಳೆಯರು ಮಗುವಿಗೆ ಜನ್ಮ ನೀಡಿದಾಗ ಆ ಮಗುವನ್ನು ಇತರೆ ಸಾಮಾನ್ಯ ತಾಯಂದಿರಂತೆ 
ಆರೈಕೆ ಮಾಡುವುದು ಕಷ್ಟಕರವಾಗಿರುತ್ತದೆ. "ಇಂತಹ ಅಂಧ ಮಹಿಳೆಯರಿಗೆ ಜನಿಸುವ "ಮಕ್ಕಳಿಗೆ ಆರೈಕೆ 
ae ಆಯಾ ಸೇವೆ, ಆರೋಗ್ಯ ಪಾಲನೆ, ಪೌಷ್ಟಿಕ ಆಹಾರ, ಔಷಧೋಪಚಾರಗಳಿಗೆ ಮಣಹೆಯಾನ 
ರೂ.2000/- ದಂತೆ 2 ವರ್ಷಗಳ ಅವಧಿಗೆ ಸಹಾಯಧನವನ್ನು ನೀಡಲಾಗುತ್ತಿದೆ. ಈ ಸೌಲಭ್ಯವನ್ನು ಕನಿಷ್ಪ 
2 ಮಕ್ಕಳವರೆಗೆ ಪಡೆಯಬಹುದಾಗಿದೆ. 


(ಡಿ) ಪುನರ್ವಸತಿ ಯೋಜನೆಗಳು: 


1. ಅಂಗವಿಕಲರಿಗೆ ಸಾಧನ ಸಲಕರಣೆಗಳು : 


ಈ ಯೋಜ ನೆಯಡಿಯಲ್ಲಿ ಅಂಗವಿಕಲರಿಗೆ ಅವಶ್ಯವಾಗಿರುವ ಸಾಧನ ಸಲಕರಣೆಗಳನ್ನು ನೀಡ 
ಲಾಗುತ್ತಿದೆ. ಫಲಾನುಭವಿಯ "ಕುಟುಂಬದ ವಾರ್ಷಿಕ ಜಮಾ ಮಿತಿಯನ್ನು ಗ್ರಾಮೀಣ ಪ್ರದೇಶದ 
ಫಲಾನುಭವಿಗಳಿಗೆ ರೂ.11,500/- ಮತ್ತು ನಗರ ಪ್ರದೇಶದ ಫಲಾನುಭವಿಗಳ ರೂ.24,000/- 
ನಿಗದಿಗೂಳಿಸಲಾಗಿದೆ. 

ಅ. ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್‌ ಲ್ಯಾಪ್‌ಟಾಪ್‌ ಯೋಜನೆ : 

ಎಸ್‌.ಎಸ್‌.ಎಲ್‌.ಸಿ ನಂತರ ವ್ಯಾಸಂಗ ಮಾಡುವ ದೃಷ್ಠಿದೋಷವುಳ್ಳ ವಿಕಲಚೇತನ ವಿದ್ಯಾರ್ಥಿಗಳು 
ಇತ್ತೀಚಿನ ತಂತ್ರಜ್ಞಾನ ಮತ್ತು ತಂತ್ರಾಂಶದ sb ಉನ್ನತ ಶಿಕ್ಷಣವನ್ನು ed 
ಅನುಕೂಲವಾಗುವಂತೆ ಮಾತನಾಡುವ (ಟಾಕಿಂಗ್‌) ಲ್ಕಾಪ್‌ ಪ್‌ಗಳನ್ನು ಅರ್ಹ ಫಲಾನುಭವಿಗಳಿಗೆ 
ನೀಡಲಾಗುತ್ತಿದೆ. 


ಆ. ತೀವ್ರತೆರೆನಾದ ದೈಹಿಕ ವಿಕಲಚೇತನರಿಗೆ ಯಂತ್ರಚಾಲಿತ _ದ್ವಿಚಕವಾಹನ ಯೋಜನೆ : 

20 ರಿಂದ 60 ವರ್ಷದ ವಯೋಮಾನದ ತೀವತೆರವಾದ ದೈಹಿಕ ವಿಕಲಚೇತನರ ಕುಟುಂಬದ 
ವಾರ್ಷಿಕ ವರಮಾನ ರೂ.2.00 ಲಕ್ಷಗಳಿಗಿಂತ ಕಡಿಮೆ ಇರುವ ವಿಕಲಚೇತನರಿಗೆ ಅನುಕೂಲವಾಗುವಂತೆ 
ಜೀವಿತ ಕಾಲದಲ್ಲಿ ಒಂದು ಬಾರಿ ಯಂತ್ರಚಾಲಿತ ದ್ವಿಚಕ್ರ ವಾಹನವನ್ನು ಒದಗಿಸಲಾಗುತ್ತಿದೆ. 


2. ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರ ಯೋಜನೆ:- 


ವಿಕಲಚೇತನರನ್ನು ಗುರುತಿಸಿ ಅವರಿಗೆ ಶೈಕ್ಷಣಿಕ, ಉದ್ಯೋಗ ಮತ್ತು ತರಬೇತಿ, ಸಾಮಾಜಿಕ ಭದ್ರತೆ 
ಹಾಗೂ ಪುನರ್ವಸತಿ ಸೇವೆಗಳನ್ನು ಅವರ ko ಬಾಗಿಲಿನಲ್ಲಿಯೇ ಒದಗಿಸಿ ಅವರ ಸರ್ವಾಂಗೀಣ 
ಪುನರ್ವಸತಿಯನ್ನು ಕಲ್ಪಿಸುವುದು KE ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಈ ಯೋಜನೆಯಡಿ 
ವಿಕಲಚೇತನರಿಗೆ ಅಗತ್ಯವಿರುವ ವೈದ್ಯಕೀಯ ಸೇವೆ, ವೃತ್ತಿ ಚಿಕಿತ್ಸೆ, ವಿವಿಧ "ರೀತಿಯ ಸಾಧನ ಸಲಕರಣೆಗಳನ್ನು 
ಕೇಂದ್ರಗಳಲ್ಲಿ ತಯಾರಿಸಿ ಒದಗಿಸಲಾಗುವುದು. 


3. ಅಂಗವಿಕಲತೆಯನ್ನು ನಿವಾರಿಸುವ ಶಸ್ತ್ರಚಿಕಿತ್ಸೆಗಾಗಿ ವೈದ್ಯಕೀಯ ಪರಿಹಾರ ನಿಧಿ ಯೋಜನೆ:- 


ಅಂಗವಿಕಲ ವ್ಯಕ್ತಿಗಳಿಗೆ ಅಂಗವಿಕಲತೆಯನ್ನು ನಿವಾರಿಸಲು ಶಸ್ತ್ರ ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆ, 
ಸಂಜಯಗಾಂಧಿ ಆಸ್ಪತೆಗಳಲ್ಲಿ ಹಾಗೂ ಸುಸಜ್ಜಿತ ಖಾಸಗಿ ಆಸ್ಪತ್ರೆಗಳಲ್ಲಿ” ಅಂಗವಿಕಲತೆ ನಿವಾರಣಾ ತತ್ತ 
ಚಿಕಿತ್ಸೆಗಾಗಿ ರೂ.1.00 ಲಕ್ಷಗಳವರೆಗೆ ಸಹಾಯ ಧನವನ್ನು ಮಂಜೂರು ಮಾಡಲಾಗುತ್ತಿದೆ. 


4. ಸಾಧನೆ ಮತ್ತು ಪ್ರತಿಭೆ ಯೋಜನೆ: 


ವಿಕಲಚೇತನ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಿ ಧನಸಹಾಯ ನೀಡಲು “ಸಾಧನೆ” ಎಂಬ 
ಯೋಜನೆಯು ಜಾರಿಯಲ್ಲಿದ್ದು, ಕ್ರೀಡೆಗಳಲ್ಲಿ ವಶೇಷ ಸಾಧನೆಗೈದ ವಿಕಲಚೇತನರಿಗೆ ರೂ.50,000/-ಗಳ 
ಧನ ಸಹಾಯವನ್ನು ನೀಡಲಾಗುತ್ತಿದೆ. 


be 


ವಿಕಲಚೇತನರು ನೀಡುವ ಸಾಂಸ್ಕೆ ಶಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಿ ಧನಸಹಾಯ ನೀಡುವ 
ಸಲುವಾಗಿ “ಪ್ರತಿಭೆ” ಎಂಬ ಯೋಜನೆಯು ಜಾರಿಯಲ್ಲಿದ್ದು, ವೈಯಕ್ತಿಕ ಸಾಂಸ್ಕೃತಿಕ ರೂ.2,000/-ಗಳು 
ಹಾಗೂ ಸಮೂಹ ಕಾರ್ಯಕ್ರಮಕ್ಕೆ ರೂ.10,000/-ಗಳ ಪೋತ್ಸಾಹಥನ ನೀಡಲಾಗುತ್ತದೆ. 


5. ನಿರಾಮಯ ಆರೋಗ್ಯ ವಿಮಾ ಯೋಜನೆ : 


ಬುದ್ದಿಮಾಂದ್ಯ, ಸೆರಬ್ರಲ್‌ ಪಾಲ್ಪಿ, ಆಟಿಸಂ ಮತ್ತು ಬಹುವಿಧ ಅಂಗವಿಕಲತೆಗೆ ಒಳಗಾದ ಬಡತನ 
ರೇಖೆಗಿಂತ ಕೆಳಗಿರುವ ಕುಟುಂಬದ ವಿಕಲಚೇತನರಿಗೆ ನಿರಾಮಯ ಎಂಬ ಆರೋಗ್ಯ ವಿಮಾ ಯೋಜನೆಯು 
ಜಾರಿಯಲ್ಲಿದ್ದು, ಮೇಲೆ ವಿವರಿಸಿದ ಅಂಗವಿಕಲತೆ ಹೊಂದಿರುವ ಪ್ರತಿ ವ್ಯಕ್ತಿಗೆ ವರ್ಷಕ್ಕೆ ಒಂದು ಸಾರಿಗೆ 
ಪ್ರೀಮಿಯಂ ಮೊತ್ತ ರೂ.250/-ಗಳನ್ನು ಅಧಿಕೃತ ಸಂಸ್ಥೆಗೆ ಪಾವತಿಸಲಾಗುವುದು. ಪ್ರತಿ ವರ್ಷ 
ಯೋಜನೆಯಡಿ ಬರುವ ಫಲಾನುಭವಿಗಳು ರೂ.100 ಲಕ್ಷಗಳವರೆಗೆ ವೈದ್ಯಕೀಯ ಸೌಲಭ್ಯ 
ಪಡೆಯಬಹುದಾಗಿರುತ್ತದೆ. 


6. ಅರಿವಿನ ಸಿಂಚನ: 


ವಿಕಲಚೇತನರಿಗೆ ಸೂಕ್ತಿ ಸಾಧನ ಸಲಕರಣೆ, ಅಡೆತಡೆ ರಹಿತ ವಾತಾವರಣ, ವಿಶೇಷ ಶಿಕ್ಷಣ, ಅವಶ್ಯಕೆ 
ಥೆರಪಿ ಚಿಕಿತ್ಸೆ ಸೂಕ್ತ ಸಲಹೆ ಮತ್ತು ಮಾರ್ಗದರ್ಶನ ನೀಡುವುದರಿಂದ ಸಮಾಜದ ಮುಖ್ಯವಾಹಿನಿಗೆ 
ತರಬಹುದಾಗಿರುತ್ತದೆ. ವಿಕಲಚೇತನರ ತಂದೆ-ತಾಯಿ, ಪೋಷಕರಿಗೆ ಅವರ ಕರ್ತವ್ಯ/ಜವಾಬ್ದಾರಿಗಳ ಬಗ್ಗೆ 
. ಅರಿವು ಮೂಡಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ. 


7. ಸ್ಪರ್ಧಾ ಚೇತನ:- 


ಈ ಯೋಜನೆಯಡಿ ವಿಶೇಷ ಸಾಮರ್ಥ್ಯ/ಭಿನ್ನ ಸಾಮರ್ಥ್ಯದ ವಿದ್ಯಾವಂತ ವ್ಯಕ್ತಿಗೆಗಳಿಗೆ 
ಐ.ಎ.ಎಸ್‌./ೆ.ಎ.ಎಸ್‌. ಹಾಗೂ ಇತರೆ ಸರ್ಧಾತ್ಮಕ ಪರೀಕ್ಷೆಗಳಿಗೆ ಸರ್ಕಾರದ ಇತರೆ ಇಲಾಖೆಗಳಡಿ 
ಗುರುತಿಸಲ್ಪಟ್ಟ ಪೂರ್ವ ಪರೀಕ್ಷಾ ತರಬೇತಿ ಕೇಂದ್ರಗಳು ಹಾಗೂ ಈ ಇಲಾಖೆಯಿಂದ ಗುರುತಿಸಲ್ಲಟ್ಟ 
ತರಬೇತಿ ಕೇಂದ್ರಗಳ ಮೂಲಕ ತರಬೇತಿಯನ್ನು ಉಚಿತವಾಗಿ ನೀಡಲಾಗುತ್ತಿದೆ. 


8. ನಿರುದ್ಯೋಗ ಭತ್ಯೆ pe 
ಎಸ್‌.ಎಸ್‌.ಎಲ್‌.ಸಿ ಹಾಗೂ ನಂತರ ವ್ಯಾಸಂಗ ಮಾಡಿರುವ ನಿರುದ್ಯೋಗಿ ವಿಕಲಚೇತನರಿಗೆ ಮಾಸಿಕ 
ರೂ.1000/-ಗಳ ನಿರುದ್ಯೋಗ ಭತ್ಯೆಯನ್ನು ಮಂಜೂರು ಮಾಡಲಾಗುತ್ತಿದೆ. 


(ಇ) ಸಾರ್ವಜನಿಕ ಅರಿವು ಮೂಡಿಸುವ ಯೋಜನೆಗಳು: 


1. ವಿಕಲಚೇತನರ ಮಾಹಿತಿ ಸಲಹಾ ಕೇಂದ್ರ : 


ಅಂಗವಿಕಲರಿಗೆ ಲಭ್ಯವಿರುವ ರಾಜ್ಯ ಸರ್ಕಾರದ ಹಾಗೂ ಕೇಂದ್ರ ಸರ್ಕಾರದ ಯೋಜನೆಗಳ ಹಾಗೂ 
ವಿಶೇಷ ಶಾಲೆಗಳು ori ವೃತ್ತಿ ತರಬೇತಿ ಸಂಸ್ಥೆಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಲು 
ನಿರ್ದೇಶನಾಲಯದಲ್ಲಿ ಹಾಗೂ ರಾಜ್ಯದ 30 ಜಿಲ್ಲೆಗಳಲ್ಲಿ "ವಿಕಲಚೇತನರ ಸಾರ / ಮಾಹಿತಿ 
ಕೇಂದ್ರಗಳನ್ನು ನಡೆಸಲಾಗುತ್ತಿದೆ. ಈ ತೇಂದೆಗಳಲ್ಲಿ ಒಳ್ಳೆಯ ಗುಣ ಮಟ್ಟದ ಕೃತಕಾಂಗಗಳು ದೊರೆಯುವ 
ಮಾಹಿತಿ ಹಾಗೂ ಅಂಗವಿಕಲರಿಗೆ ಬೇಕಾಗಿರುವ ಮಾಹಿತಿಗಳನ್ನು ಮತ್ತು "ಇದರೆ ಜೊತೆಗೆ ರಾಜ್ಯ ಸರ್ಕಾರ, 
ಕೇಂದ್ರ ಸರ್ಕಾರ, ಸಾರ್ವಜನಿಕ ಉದ್ಯಮ ಹಾಗೂ ಖಾಸಗಿ ಉದ್ಯಮಗಳಲ್ಲಿ ಅಂಗವಿಕಲರಿಗೆ ಉದ್ಯೋಗ 
ಅವಕಾಶಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗುವುದು. 


ವ 
2) ವಿಕಲಚೇತನರಿಗೆ ಗುರುತಿನ ಚೀಟಿ ನೀಡುವ ಯೋಜನೆ:- 

ಈ ಯೋಜನೆಯಡಿಯಲ್ಲಿ ವಿಕಲಚೇತನ ವ್ಯಕ್ತಿಗಳಿಗೆ ಗುರುತಿನ ಚೀಟಿಗಳನ್ನು ನೀಡಲಾಗುತ್ತಿದೆ. ಈ 
ಗುರುತಿನ ಚೀಟಿಯನ್ನು ವಿವಿಧ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಲು ಉಪಯೋಗಿಸಿಕೊಳ್ಳಬಹುದಾಗಿದೆ. 
ವಿಕಲಚೇತನರಿಗೆ ವಿಶಿಷ್ಠ ಸ್ಥ ಗುರುತಿನ ಚೀಟಿ (UNIQUE DISABILITY ID) ನೀಡುವ ಯೋಜನೆಯು 
ಕೇಂದ್ರ ಸರ್ಕಾರ ಪಾಯೋಜಿತ ಯೋಜನೆಯಾಗಿದೆ. ರಾಜ್ಯ ಸರ್ಕಾರದಿಂದ ನೇಮಿಸಲಾಗುವ ವೈದ್ಯಕೀಯ 
ಪ್ರಾಧಿಕಾರಗಳಿಂದ ದೃಢೀಕರಿಸಲಾಗುವ ವೈದ್ಯಕೀಯ ಪ್ರಮಾಣ ಪತ್ರದ ಸಮಗ್ರ ಮಾಹಿತಿಯುಳ್ಳ ಗಣಕೀಕೃತ 
ಗುರುತಿನ ಚೀಟಿಯನ್ನು ವಿಕಲಚೇತನ ಪ್ರತಿಗಳಿಗೆ ನೀಡುವ ವ್ಯವಸ್ಥೆಯಾಗಿದ್ದು, ಇದರಲ್ಲಿ "ವಿಕಲಚೇತನ 
ವ್ಯಕ್ತಿಯ ಏವರಗಳು ಹಾಗೂ ಅವರಲ್ಲಿರುವ ವಿಕಲತೆಯ ವಿವರ ಮತ್ತು ಪ್ರಮಾಣವನ್ನು 
ನಮೂದಿಸಲಾಗಿರುತ್ತದೆ. 


3). ವಿಕಲಚೇತನರಿಗೆ ರಿಯಾಯಿತಿ ದರದ ಬಸ್‌ ಪಾಸ್‌ 


ಈ ಯೋಜನೆಯಡಿ ಸರ್ಕಾರವು ಅರ್ಹ ವಿಕಲಚೇತನರಿಗೆ 100 ಕಿ.ಮೀ. ವ್ಯಾಪ್ತಿಯೊಳಗೆ 


ಸಂಚರಿಸಲು ವಾರ್ಷಿಕ ರೂ.660/-ರ ರಿಯಾಯಿತಿ ದರದಲ್ಲಿ ಬಸ್‌ ಪಾಸ್‌ಗಳನ್ನು ವಿತರಿಸಲಾಗುತ್ತಿದೆ. 


kkk 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಹೆಚ್‌.ಎಂ. ರಮೇಶ್‌ ಗೌಡ ಇವರ ಚುಕ್ಕೆಗುರುತಿಲ್ಲದ 
ಪ್ರಶ್ನೆಸಂಖ್ಯೆ:1102ಕ್ಕೆ ಅನುಬಂಧ-3 


ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ 
ಮಾರ್ಜ್‌-2017ರ ಮಾಹೆಯ ಕಾರ್ಯಕ್ರಮಗಳ ವೆಚ್ಚದ ಘೋಷ್ಟಾರೆ 


“ಯೋಜನೆ ” (ರೂ. ಲಕ್ಷಗಳಲ್ಲಿ) 
ಕ್ರ ಯೋಜನೆಯ ಹೆಸರು ಮತ್ತು ಕ್‌ ಕೀರ್‌ ಆಯ ಆಯ ಮಾರ್ಚ್‌ ತೇ: ಶೇ. 
ಸಂ ವ್ಯಯ ನಿಗದಿ ವ್ಯಯ 17ರ ವೆಚ್ಚ ವೆಚ್ಚ 
ಬಿಡುಗಡೆ ವರೆಗಿನ (ನಿಗದಿಗೆ, | (ಬಿಡುಗಡೆಗೆ) 
ವೆಚ್ಚ 
ಚ 
1 ರಾಜ್ಯ ವಲಯ 
1 | ಸಮಾಜ ಸೇವಾ ಸಂಕೀರ್ಣ 2235-02-001-0-03 250.00 37.50 20.21 8 54 
| ಅಂಗವಿಕಲರಿಗಾಗಿ ನಿರ್ದೇಶನಾಲಯ 190.00 50.00 38.73 20 77 
2235-02-001-0-05 
_ ವಿದ್ಯಾರ್ಥಿ ವೇತನ ಮತ್ತು ಪ್ರೋತ್ಸಾಹ ಧನ 298.00 298.00 257.15 86 86 


2235-02-101-0-05 


4 | ಬಡ ಅಂಗವಿಕಲರಿಗೆ ಮಾಸಿಕ ನಿರ್ವಹಣಾ ಭತ್ಯೆ 


2235-02-101-0-20 3242.00 | 24959.55 | 24959.55 770 100 
5 
ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 0.00 0.00 0.00 0 0 
ಅನುಷ್ಠಾನಗೊಳಿಸುವಿಕೆ. 2235-02-101-0-41 
ಈ ಅಂಗವಿಕಲರ ಅಧಿನಿಯಮ 1995ರ ಮೇರೆಗೆ 100.00 100.00 80.70 81 $1 
ಆಯುಕ್ತಾಲಯ 2235-02-101-0-47 
7 ವ 
ಅಂಗವಿಕಲರಿಗೆ ಸಾಧನ ಸಲಕರಣೆಗಳು 2000.00 2000.00 1991.4] 100 100 
2235-02-101-0-52 
_ ಅಂಗವಿಕಲರಿಗೆ ಗ್ರಾಮೀಣ ಪುನರ್ವಸತಿ ಕಾರ್ಯಕ್ರಮ 1425.00 1338.00 1247.52 88 93 
2235-02-101-0-53 
9 
ವಿಕಲಚೇತನರಿಗೆ ಉದ್ಯೋಗ ಕೋಶ 250.00 48.39 37.29 15 77 
2235-02-101-0-55 
10 
ದೈಹಿಕ ಮತ್ತು ಮಾನಸಿಕ ಸವಾಲಿಗೊಳಗಾದವರ ಕಲ್ಯಾಣ 2913.00 | 2482.84 | 2094.93 72 84 
2235-02-101-0-99 
11 | ಹಿರಿಯ ನಾಗರಿಕರ ನೀತಿ 2235-02-104-2-04 578.00 425.00 422.95 73 100 
PA F 4 I 
ಸ್ವಯಂ ಸೇವಾ ಸಂಸ್ಥೆಗಳು ನಡೆಸುವ ವಿಶೇಷ ಶಾಲೆಗಳಿಗೆ 3983.00 | 3925.00 | 3910.98 98 100 
ಸಹಾಯಾನುಧಾನ 2235-02-104-2-06 
13 | gಡೆಗಳು 4235-02-101-1-01 100.00 100.00 100.00 100 100 
14 | ಸಾವಲಂಬನ್‌ ಚತ್ರವಾಸ್‌ 4235-02-103-1-06 100.00 0.00 0.00 0 0 
ಒಟ್ಟು ರೂ. | 15429.00 | 35764.28 | 3516142 228 98 
1 | ಜಿಲ್ಲಾವಲಯ 
1 | ಸರ್ಕಾರೇತರ ಸಂಸ್ಥೆಗಳಿಗೆ ಸಹಾಯಧನ ವಿಶೇಷ ಶಾಲೆಗಳು 
2235-00-101-0°-28 1108.00 | 1108.00 | 1107.77 100 100 
2 | ಸರ್ಕಾರೇತರ ಸಂಸ್ಥೆಗಳಿಗೆ ಸಹಾಯಧನ ವೈದ್ಧಾಶ್ರಮಗಳು 
2235-00-101-0-30 165.00 165.00 165.00 100 100 
ಒಟ್ಟು ರೂ. | 1273.00 1273.00 | 1272.77 100 100 


ಒಟ್ಟು ರೂ. (1+ 11) 16702.00 | 37037.28 | 36434.19 218 98 


ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, 
ಮಾರ್ಜ್‌-2017ರ ಮಾಹೆಯ ಕಾರ್ಯಕ್ರಮಗಳ ವೆಚ್ಚದ ಘೋಷ್ಟಾರೆ 


ಯೋಜನೇತರ (ರೂ. ಲಕ್ಷಗಳಲ್ಲಿ) 
ಕ್ರ ಯೋಜನೆಯ ಹೆಸರು ಮತ್ತು ಲೆಕ್ಕಶೀರ್ಷಿಕೆ ಆಯವ್ಯಯ | ಆಯವ್ಯಯ'] ಮಾರ್ಚ್‌-'] 'ಶೇವೆಚ್ಚ ಶೇ.ಷೆಚ್ಚ 
ಸಂ ನಿಗದಿ ಬಿಡುಗಡೆ 17ರ (ನಿಗದಿಗೆ) | (ಬಿಡುಗಡೆಗೆ) 
ವರೆಗಿನ 
ಮೆಚ್ಚ 
1 | ರಾಜ್ಯ ವಲಯ 


1 | ಸಮಾಜ ಸೇವಾ ಸಂಕೀರ್ಣ 
2235-02-001-0-03 60.00 60.00 38.78 65 65 


2 | ಅಂಗವಿಕಲರಿಗಾಗಿ ನಿರ್ದೇಶನಾಲಯ 
2235-02-001-0-05 230.00 230.00 205.23 89 89 


3 1 ಕಿವುಡು & ಅಂಧ ಮಕ್ಕಳ ಶಾಲೆಗಳ ಅಭಿವೃದ್ಧಿ 
2235-02-101-0-02 66.00 66.00 42.84 65 65 


4 | ವಿದ್ಯಾರ್ಥಿ ವೇತನ ಮತ್ತು ' ಪ್ರೋತ್ಸಾಹ ಧನ 


FS LNN-E 298.00 298.00 | 276.59 93 93 
5] ಬಡೆ ಅಂಗವಿಕಲರಿಗೆ ಮಾಸಿಕ ನಿರ್ವಹಣಾ ಭತ್ಯೆ 
2235-02-101-0-20 (ಕಂದಾಯ ಇಲಾಖೆಯಿಂದ 87415.00 | 57974.22 | $7974.22 66 100 
ನಿರ್ವಹಿಸಲ್ಪಡುತ್ತದೆ.) 
6 | ಮಾನಸಿಕವಾಗಿ ಸವಾಲಿಗೊಳೆಗಾದವರಿಗೆ ನಿವಾಸಿ ಗೃಹಗಳು 
AIF 0200S 60.00 50.00 41.05 68 82 
7 | ಮಹಿಳಾ ಅಂಗವಿಕಲರಿಗೆ ಹಾಸ್ಟಲ್‌ಗಳು 
2235-08-10120-50 458.00 321.54 321.54 70 100 
$ | ದೈಹಿಕ ಮತ್ತು ಮಾನಸಿಕೆ ಸವಾಲಿಗೊಳಗಾದವರೆ ಕಲ್ಯಾಣ 
5-02 0055 777.00 777.00 | 62282 80 80 
ಒಟ್ಟು ರೊ. | 89364.00 | 59776.76 | 59523.07 67 100 
1 | ಜಿಲ್ಲಾ ವಲಯ 
] ಸರ್ಕಾರೇತರ ಸಂಸ್ಥೆಗಳಿಗೆ ಸಹಾಯಧನ ವಿಶೇಷ ಶಾಲೆಗಳು 
2235-00 101-028 345.34 345.34 345.34 100 100 
2 | ಸರ್ಕಾರೇತರ ಸಂಸ್ಥೆಗಳಿಗೆ ಸಹಾಯಧನ ವೈದ್ಧಾಶ್ರಮಗಳು 
sO 80.00 80.00 80.00 100 100 
ಒಟ್ಟು ರೂ. | 42534 | 42534 | 425.34 100 100 


uw a. ( 11) | 8978934 | 60202.10 | 5994841 67 100 
್ರಿ 


ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ 


2017-2018ರ ಮಾಹೆಯ ಕಾರ್ಯಕ್ರಮಗಳ ವೆಚ್ಚದ ಘೋಷ್ಟಾರೆ (ಹೋಷಣಾ ಭ 


ರಿ 


ತ್ಲೆ ಸೇರಿಸಿ) 


(ರೂ. ಲಕ್ಷಗಳಲ್ಲಿ) 


ಕ್ರ ಯೋಜನೆಯ ಹೆಸರು ಮತ್ತು ಲೆಕ್ಕಶೀರ್ಷಿಕೆ ಆಯೆವೈಯ ಪರಿಷ್ಕೆತ ಆಯ ಮಾರ್ಚ್‌- ER ಶೇ. 
ಸಂ ನಿಗದಿ ಆಯವ್ಯಯ ವ್ಯಯ 18ರ ವರೆಗಿನ ವೆಚ್ಚ ವೆಚ್ಚ 
ನಿಗದಿ ಬಿಡುಗಡೆ ವೆಚ್ಚ (ನಿಗದಿಗೆ) | (ಬಿಡುಗಡೆಗೆ) 
1 | ರಾಜ್ಯ ವಲಯ 
17 ಸಮಾಜ ಸವಾರ TIM 112.00 112.00 112.00 6312 3 36 
* | ಅಂಗವಿಕಲರಿಗಾಗಿ ನಿರ್ದೇಶನಾಲಯ 401.00 351.00 351.00 239.74 68 68 
2235-02-001-0-05 
3 F 
ಕಿವುಡು & ಅಂಧ ಮಕ್ಕಳ ಶಾಲೆಗಳ ಅಭಿವೃದ್ಧಿ 71.00 71.00 71.00 41.35 58 58 
2235-02-101-0-02 
Fp ಕ 
ವಿದ್ಯಾರ್ಥಿ ವೇತನ ಮತ್ತು ಪ್ರೋತ್ಸಾಹ ಧನ 596.00 596.00 596.00 526.57 88 88 
2235-02-101-0-05 
5 | ಬಡ ಅಂಗವಿಕಲರಿಗೆ ಮಾಸಿಕ'ನಿರ್ವಹಣಾ ಭತ 
BSN 87461.00 | 88372.05 | 88372.05 | 87250. 99 99 
6 | ಅಂಗವಿಕಲರ ಅಧಿನಿಯಮ 1995ರ ಮೇರೆಗೆ 50.00 50.00 50.00 38.81 78 78 
ಆಯುಕ್ತಾಲಯ 2235-02-101-0-47 
7 | ಮಾನಸಿಕವಾಗಿ ಸವಾಲಿಗೊಳಗಾದವರಿಗೆ ನವಾಸ 
ಗೃಹಗಳು 22.00 22.00 22.00 17.98 82 82 
2235-02-101-0-49 
§ ಈ f 
ಮಹಿಳಾ ಅಂಗವಿಕಲರಿಗೆ ಹಾಸ್ಟಲ್‌ಗಳು 350.00 350.00 350.00 309.28 88 88 
2235-02-101-0-50 
9 U್‌ ಮ FK 
ಅಂಗಪಕಲರ್ರಗ ಸಾಥನ ಷನಿಕಕಣೆಗಳು 3000.00 | 3000.00 | 3000.00 | 2783.43 93 93 
2235-02-101-0-52 
7 ಜಾ 
ಅಂಗವಿಕಲರಿಗೆ ಗ್ರಾಮೀಣ ಪುನರ್ವಸತಿ ಕಾರ್ಯಕ್ರಮ | 2516.00 1971.04 1971.04 1738.55 88 88 
2235-02-101-0-53 
11 ನ ಉ 
ವಿಕಲಚೇತನರಿಗೆ ಉದ್ಯೋಗ ಕೋಶ 200.00 200.00 200.00 12.60 6 6 
2235-02-101-0-55 
77] ರೈಹಕ ಮತ್ತು ಮಾನಾ ಸವಾಶಸಾತಗಾಡವಕ 
ಕಲ್ಯಾಣ 3941.00 | 3535.00 | 3535.00 2783.01 79 79 
2235-02-101-0-99 
13 | ಹಿರಿಯ ನಾಗರಿಕರ ನೀತಿ 2235-02-104-2-04 550.00 550.00 550.00 424.00 77 77 
14 ೨ 
ಸ್ವಯಂ ಸೇವಾ ಸಂಸ್ಥೆಗಳು ನಡೆಸುವ ವಿಶೇಷ 6056.00 | 6856.96 | 6856.96 5751.10 $4 84 
ಶಾಲೆಗಳಿಗೆ ಸಹಾಯಾನುಧಾನ 2235-02-104-2-06 
15 ಕಟ್ಟಡಗಳು 4235-02-101-1-01 121.00 221.00 221.00 221.00 100 100 
1 ಸ್ಟಾವಲಂಬನ್‌ ಛಾತ್ರವಾಸ್‌ 4235-02-103-1-06 5೨3.00 3.00 3.00 0.00 0 0 
ಒಟ್ಟುರೊ.1105500.00 | 10626105 | 106261.05 | 10220065 96 96 
1 | ಚಲ್ತಾ ವರಹ 
ಸರ್ಕಾರೇತರ'ಸಂಸ್ಥೆಗಳಗೆ ಸಹಾಯಧನ ಪಕಾಷ 
eg eg 1668.00 | 1668.00 | 1668.00 | 1668.00 100 100 
ಸರ್ಕಾರೇತರ ಸಂಸ್ಥೆಗಳಿಗೆ ಸಹಾಯಧನ 
2 | ವ್ಯದ್ಧಾಶ್ರಮಗಳು 253.00 253.00 253.00 253.00 100 100 
2235-00-101-0-30 
ಒಟ್ಟು ರೂ. | 192100 | 192100 | 192100 1921.00 100 100 
ಒಟ್ಟು ರೂ. ( 111) | 107421.00 | 108182.05 | 108182.05 | 10412165 96 96 


ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ 
ಮಾರ್ಚ್‌-2018ರ ಮಾಹೆಯ ಕಾರ್ಯಕ್ರಮಗಳ ವೆಚ್ಚದ ಘೋಷ್ಟಾರೆ (ಪೋಷಣಾ ಭತ್ಯೆ ಹೊರತು ಪಡಿಸಿ) 
(ರೂ. ಲಕ್ಷಗಳಲ್ಲಿ) 


ಕ್ರ ಯೋಜನೆಯ ಹೆಸರು ಮತ್ತು ಲೆಕ್ಕಶೀರ್ಷಿಕೆ ಆಯ ಪರಿಷ್ಠತ ಆಯ ಮಾರ್ಚ್‌-'| ತೇಷೆಚ್ಚ'] ತೇಷೆಚ್ಚ 
ಸಂ ವ್ಯಯ | ಆಯವ್ಯಯ | ವ್ಯಯ |18ರ ವರೆಗಿನ | (ನಿಗದಿಗೆ) | (ಬಿಡುಗಡೆಗೆ) 
ನಿಗದಿ ನಿಗದಿ ಬಿಡುಗಡೆ ವೆಚ್ಚ 
1 ರಾಜ್ಯ ವಲಯ 
7 ಸಮಾಜ ಸೇವಾ ಸಂರ 2735-20-03 | 112.00 112.00 112.00 63.12 3೯ 56 
2 
ಅಂಗವಿಕಲರಿಗಾಗಿ: ನಿರ್ದೇಶನಾಲಯ 401.00 | 35100 351.00 239.74 68 68 
2235-02-001-0-—05 
33 3 y 
ಕಿವುಡು & ಅಂಧ ಮಕ್ಕಳ ಶಾಲೆಗಳ ಅಭಿವೃದ್ಧಿ 71.00 71.00 71.00 41.35 58 58 
2235-02-101-0-02 
4 
ವಿದ್ಯಾರ್ಥಿ ವೇತನ ಮತ್ತು ಪ್ರೋತ್ಸಾಹ ಧನ 596.00 | 596.00 596.00 526.57 88 88 
2235-02-101-0-05 
> | ಅಂಗನಿಲರ ಅಥನಿಯಮ 1893ರ ಪಾಃರೆಗ 50.00 | 50.00 50.00 38.81 78 78 
ಆಯುಕ್ತಾಲಯ 2235-02-101-0-47 ' ” ’ 
6 | ಮಾನಸಿಕವಾಗಿ ಸವಾಲಿಗೊಳೆಗಾದವರಿಗೆ ನಿವಾಸಿ 
ಗೃಹಗಳು 22.00 22.00 22.00 17.98 $2 82 
2235-02-101-0-49 
7 ಸ 
ಮಹಿಳಾ ಅಂಗವಿಕಲರಿಗೆ ಹಾಸ್ಟಲ್‌ಗಳು 350.00 | 350.00 350.00 309.28 88 88 
2235-02-101-0-50 
8 — ವ 
ಅಂಗವಿಕಲರಿಗೆ ಸಾಧನ ಸಲಕರಣಗಳು 3000.00 | 3000.00 | 3000.00 | 2783.43 93 93 
2235-02-101-0-52 
9 | ಅಂಗವಿಕಲರಿಗೆ ಗ್ರಾಮೀಣ ಪುನರ್ವಸತಿ 
ಕಾರ್ಯಕ್ರಮ 2516.00 | 1971.04 | 197.04 | 1738.55 88 88 
2235-02-101-0-53 
10 
ವಿಕಲಚೇತನರಿಗೆ ಉದ್ಯೋಗ ಕೋಶ 200.00 | 200.00 200.00 12.60 6 6 
2235-02-101-0-55 
1 ಡೈಹಿಕೆ ಮತ್ತು ಮಾನಸಿಕ ಸವಾಲೆಗೊಳಗಾದವರ 
ಕಲ್ಯಾಣ 3941.00 | 3535.00 | 3535.00 | 2783.01 79 79 
2235-02-101-0-99 
12 | ಹಿರಿಯ ನಾಗರಿಕರ ನೀತಿ 2235-02-104-2-04 550.00 550.00 550.00 424.00 1 77 
135 | ಸ್ವೆಯೆಂ ಸೇವಾ ಸಂಸ್ಥೆಗಳು ನೆಡೆಸುವ`ನಿಶೇಷೆ 
ಶಾಲೆಗಳಿಗೆ ಸಹಾಯಾನುಧಾನ 2235-02-104-2- | 6056.00 | 6856.96 | 6856.96 | 575110 $4 $4 
06 
14 ಕಟ್ಟಡಗಳು 4235-02-101-1-01 121.00 221.00 221.00 221.00 100 100 
15 | ಸ್ಥಾಪಲಂಬನ್‌ ಚತ್ರವಾಸ್‌ 4235-02-103-1-06 53.00 3.00 3.00 0.00 0 0 
ಒಟ್ಟು ಕೊ. 18039.00 | 17889.00 | 17889.00 | 14950.54 84 $4 
11 | ಜಿಲ್ಲಾ ವಲಯ 
ಸರ್ಕಾರೇತರ ಸಂಸ್ಥೆಗಳಿಗೆ ಸಹಾಯಧನ ವಿಶೇಷ 
t [genes 22350-101028 1668.00 | 1668.00 | 1668.00 | 1668.00 100 100 
ಸರ್ಕಾರೇತರ ಸಂಸ್ಥೆಗಳಿಗೆ ಸಹಾಯಧನ 
2 | ವೃದ್ಧಾಶ್ರಮಗಳು 253.00 | 253.00 | 253.00 | 253.00 100 100 
2235-00-101-0-30 
ಒಟ್ಟು ಪೂ. | 192100 | 192100 | 192100 | 192100 100 100 
19960.00 | 19810.00 | 19810.00 | 1687154 $5 83 


ಒಟ್ಟು ರೂ. (+11) 


ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ 


ಮಾರ್ಚ್‌-2019ರ ಮಾಹೆಯ ಕಾರ್ಯಕ್ರಮಗಳ ವೆಚ್ಚದ ಘೋಷ್ಟಾರೆ (ಹೋಷಣಾ ಭತ್ಯೆ ಹೊರತು ಪಡಿಸಿ) 


(ಲಕ್ಷ ರೂ.ಗಳಲ್ಲಿ) 


ಕ್ರ ಯೋಜನೆಯ ಹೆಸರು ಮತ್ತು ಲೀ ಆಯ ಪರಿಷ್ಕತ ಆಯವ್ಯಯ ಮಾರ್ಚ್‌ ಶೇವೆಚ್ಚ ಶೇ ವೆಚ್ಚ 
ಸಂ ವ್ಯಯ ನಿಗದಿ | ಅನುದಾನ ಬಿಡುಗಡೆ 19ರ (ನಿಗದಿಗೆ) | (ಬಿಡುಗಡೆಗೆ) 
ವರೆಗಿನ ವೆಚ್ಚ 
1 | ರಾಜ್ಯ ವಲಯ 
1 | ಸಮಾಜ ಸೇವಾ ಸಂಕೀರ್ಣ 773370003 155.00 155.00 155.00 62.75 40 40 
2 
ಅಂಗವಿಕಲರಿಗಾಗಿ ನಿರ್ದೇಶನಾಲಯ 999.00 700.00 700.00 686.11 98 98 
2235-02-001-0-—05 
3 
ಕಿವುಡು & ಅಂಧ ಮಕ್ಕಳ ಶಾಲೆಗಳ ಅಭಿವೃದ್ಧಿ | 70.00 70.00 70.00 56.22 80 80 
2235-02-101-0-02 
4 
ವಿದ್ಯಾರ್ಥಿ ವೇತನ ಮತ್ತು ಪ್ರೋತ್ಲಾಹ ಧನ 596.00 596.00 596.00 504.08 85 85 
2235-02-101-0-05 
5 
ಅಂಗವಿಕಲರ ಅಧಿನಿಯಮ 1995ರ ಮೇರೆಗೆ 43.00 43.00 43.00 61.22 142 142 
ಆಯುಕ್ತಾಲಯ 2235-02-101-0-47 
6 | ಮಾನಸಿಕವಾಗಿ ಸವಾಲಿಗೊಳಗಾದವರಗೌ ನಿವಾಸ 49 
ಗೃಹಗಳು 2235-02-101-0-49 56.00 56.00 56.00 27.34 49 
ಸ 7] 
ಮಹಿಳಾ ಅಂಗವಿಕಲರಿಗೆ ಹಾಸ್ಟಲ್‌ಗಳು 350.00 350.00 350.00 313.32 90 90 
2235-02-101-0-50 
8 
ಅಂಗವಿಕಲರಿಗೆ ಸಾಧನ ಸಲಕರಣೆಗಳು 1300.00 1268.00 1268.00 240.85 19 19 
2235-02-101-0-52 | 
9] ಅಂಗವಿಕಲರಿಗೆ ಗ್ರಾ ಮಣ ಪನ್‌ ಕಾರ್ಯಕ್ರಮ 
2235-02-101-0-53 1901.00 2271.00 2271.00 1756.93 pi 77 
10 
ವಿಕಲಚೇತನರಿಗೆ ಉದ್ಯೋಗ ಕೋಶ 100.00 45.00 45.00 10.40 23 23 
2235-02-101-0-55 
11 
ದೈಹಿಕ ಮತ್ತು ಮಾನಸಿಕ ಸವಾಲಿಗೊಳಗಾದವರ 2850.00 | 2600.00 | 2600.00 2464.95 95 95 
ಕಲ್ಯಾಣ 2235-02-101-0-99 
12 | ಹರಿಯ ನಾಗರಿಕರ ನೀತಿ 2235-02-104-2-04 500.00 500.00 500.00 424.86 85 85 
13 
ಸ್ವಯಂ ಸೇವಾ ಸಂಸ್ಥೆಗಳು ನಡೆಸುವ ವಿಶೇಷ 
ಶಾಲೆಗಳಿಗೆ ಸಹಾಯ್‌ನುಬಾಡ: 2235-02104: | 523600 | 5502.00 5502.00 5257.55 96 96 
06 
14 
ಕಟ್ಟಡಗಳು 4235-02-101-1-01 132.00 132.00 132.00 113.97 86 86 
ಒಟ್ಟು ರೊ. | 14288.00 1428800 | 14288.00 | 11980.55 84 84 
1 | ಜಿಲ್ಲಾವಲಯ 
ಸರ್ಕಾರೇತರ ಸಂಸ್ಥೆಗೌಿಗೆ ಸಹಾಯಧನ ನಿತೌಷ 
I ose 1676.00 | 1676.00 | 1676.00 1676.00 100 100 
ಸರ್ಕಾಕೇತರ ಸಂಸ್ಥೆಗಳಿಗೆ ಸಹಾಯಧನ 
2 | ವೃದ್ಧಾಶ್ರಮಗಳು 2335-00-101-0-30 240.00 240.00 240.00 239.70 100 100 
ಒಟ್ಟು ರೂ. | 1916.00 | 1916.00 1916.00 1915.70 100 100 
ಒಟ್ಟು ರೂ. ( 1+11) | 16204.00 | 16204.00 | 16204.00 | 13896.25 86 86 


ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ 
2018-2019ನೇ ಸಾಲಿನ ಕಾರ್ಯಕ್ರಮಗಳ ವೆಚ್ಚದ ಘೋಷ್ಟಾರೆ (ಪೋಷಣಾ ಭತ್ಯೆ ಸೇರಿಸಿ) 


(ಲಕ್ಷ ರೂ.ಗಳಲ್ಲಿ) 


ಕ್ರ ಯೋಜನೆಯ ಹೆಸರು ಮತ್ತ ಲೆಕ್ಕಶೀರ್ಷಿಕೆ ಆಯ ಪೆರಿಷ್ಕತ ಆಯವ್ಯಯ ಮಾರ್ಚ್‌] ತೇಷೆಚ್ಚ'] ತೇಷೆಚ್ಚ 
ಸಂ ವ್ಯಯ ನಿಗದಿ | ಅನುದಾನ ಬಿಡುಗಡೆ 19ರ (ನಿಗದಿಗೆ) | (ಬಿಡುಗಡೆಗೆ) 
ವರೆಗಿನ ವೆಚ್ಚ 
1 | ರಾಜ್ಯ ವಲಯ 
7 ಸಮಾಜ ಸೇವಾ ಸಂಕಣ 2235-02-00 | 155.00 155.00 155.00 62.75 40 40 
2 
ಅಂಗವಿಕಲರಿಗಾಗಿ ನಿರ್ದೇಶನಾಲಯ 999.00 700.00 700.00 686.11 98 98 
2235-02-001-0-05 
3 
ಕಿವುಡು & ಅಂಧ ಮಕ್ಕಳ ಶಾಲೆಗಳ ಅಭಿವೃದ್ಧಿ 70.00 70.00 70.00 56.22 80 80 
2235-02-101-0-02 
4 
ವಿದ್ಯಾರ್ಥಿ ವೇತನ ಮತ್ತು ಪ್ರೋತ್ಸಾಹ ಧನ 596.00 596.00 596.00 504.08 85 85 
2235-02-101-0-05 
5 ಬಡ ಅಂಗವಿಕಲರಿಗೆ ಮಾಸಿಕ ನಿರ್ವಹಣಾ ಭತ್ಯೆ 
SET N0-20 109779.00 | 109779.00 | 109779.00 | 106018.44 97 97 
| ಅಂಗವಿಕಲರ ಅಧಿನಿಯಮ 1995ರ ಮೇರೆಗೆ 43.00 43.00 43.00 61.22 142 142 
ಆಯುಕ್ತಾಲಯ 2235-02-101-0-47 
7 ಮಾನಸಿಕವಾಗಿ ಸವಾಲಿಗೊಳಗಾದವರಿಗೆ ನಿವಾಸಿ 49 
ಗೃಹಗಳು 2235-02-101-0-49 56.00 56.00 56.00 27.34 49 
8 
ಮಹಿಳಾ ಅಂಗವಿಕಲರಿಗೆ ಹಾಸ್ಟಲ್‌ಗಳು 350.00 350.00 350.00 313.32 90 90 
2235-02-101-0-50 
9 y 
ಅಂಗವಿಕಲರಿಗೆ ಸಾಧನ ಸಲಕರಣೆಗಳು 1300.00 1268.00 1268.00 240.85 19 19 
2235-02-101-0-52 
10 | ಅಂಗವಿಕಲರಿಗೆ ಗ್ರಾಮೀಣ ಪುನರ್ವಸತಿ 
ಕಾರ್ಯಕ್ರಮ 1901.00 2271.00 | 2271.00 1756.93 77 77 
2235-02-101-0-53 
11 
ವಿಕಲಚೇತನರಿಗೆ ಉದ್ಯೋಗ ಕೋಶ 100.00 45.00 45.00 10.40 23 23 
2235-02-101-0-55 
12 M ೨. 
ದೈಹಿಕ ಮತ್ತು ಮಾನಸಿಕ ಸವಾಲಿಗೊಳಗಾದವರ 2850.00 | 2600.00 | 2600.00 | 2464.95 95 95 
ಕಲ್ಯಾಣ 2235-02-101-0-99 
13 | ಹಿರಿಯ ನಾಗರಿಕರ ನೀತಿ 2235-02-104-2-04 500.00 500.00 500.00 424.86 85 85 
14 ಸ್ವಯಂ ಸೇವಾ ಸಂಸ್ಥೆಗಳು ನಡೆಸುವ `ವಿಶೇಷೆ 
ಶಾಲೆಗಳಿಗೆ ಸಹಾಯಾನುಧಾನ 2235-02-104-2- | 5236.00 | 5502.00 | 5502.00 | 5257.55 96 96 
06 
5 | ano 4235-02-101-1-01 132.00 132.00 132.00 113.97 86 86 
ಒಷ್ಟಾ ಕಾ| 124067.00 | 124067.00 | 124067.00 | 117998.99 95 95 
11 | ಜಿಲ್ಲಾ ವಲಯ 
ಸರ್ಕಾಕಾತರ ಸಂಸೆಗೌಗೆ ಸಹಾಯಧನ ವಶೇಷೆ 
| Noi peas EDR 1676.00 | 1676.00 | 1676.00 | 1676.00 100 100 
ia ಸರ್ಕಾರೇತರ ಸೆಂಸ್ಥೆಗಳಿಗ ಸಹಾಯಧನ 
2 | ವೃದ್ಧಾಶ್ರಮಗಳು 2235-00-101-0-30 240.00 240.00 240.00 239.70 100 100 
( ಒಟ್ಟು ರೂ. | 1916.00 1916.00 1916.00 1915.70 100 100 
ಒಟ್ಟು ರೂ. (1+ 11) | 125983.00 | 125983.00 | 125983.00 | 119914.69 95 95 


